ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 719 
ಸದಸ್ಯರ ಹೆಸ ತ್ರೀ ಅಲ್ಲಂ ವೀರಭದ್ರಪ್ಪ (ವಿಧಾನಸಭೆಯಿಂದ 
ಚುನಾಯಿತರಾದವರು) 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


12.03.2020 
ಮಾನ್ಯ ಜಲಸಂಪನ್ಮೂಲ ಸಚಿವರು 


ಈಗಾಗಲೇ ' 


ಪ್ರಶ್ನೆ 
ತ್‌ ರ್ಷದಂತೆ 
ತುಂಗಭದ್ರಾ ಜಲಾಶಯದಲ್ಲಿ 
ಮಳೆಗಾಲದಲ್ಲಿ ನೀರು 
ತುಂಬಿ ಹರಿಯುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ನ್‌್‌ 
ಜಲಾಶಯದಲ್ಲಿ ಹೆಚ್ಚಿನ 
ನೀರು ಹರಿದು 
ಹೋಗುವುದನ್ನು ತಡೆದು 
ಸಂಗಹಿಸಲು ಪರ್ಯಾಯ 
ಜಲಾಶಯ ವ್ಯವಸ್ಥೆಯನ್ನು 
ನವಲಿ ಗ್ರಾಮದ ಹತ್ತಿರ 
ಮಾಡಲು 
ಉದ್ದೇಶಿಸಲಾಗಿದೆಯೇ; 


ಹಾಗಿದ್ದಲ್ಲಿ, ಇದಕ್ಕಾಗಿ 
ವರ್ಷದ ಆಯವ್ಯಯದಲ್ಲಿ 
ಅನುದಾನವನು, 


ಿ 
ಒದಗಿಸಲಾಗುವುದೇ? 


ಉತ್ತರಗಳು 


ಬಂದಿದೆ. 


ತುಂಗಭದ್ರಾ ಜಲಾಶೆಯದಲ್ಲಿ '' ತುಂಬಿರುವ ಹೊಳಿನಿಂದಾಗಿ 
ನಷ್ಟವಾಗಿರುವ ನೀರಿನ ಕೊರತೆಯನ್ನು ನೀಗಿಸುವ ಸಲುವಾಗಿ, ಕೊಪ್ಪಳ 
ಜಿಲ್ಲೆಯ ನವಲಿ ಗ್ರಾಮದ ಹತ್ತಿರ ಸಮನಾಂತರ ಜಲಾಶಯ 
ನಿರ್ಮಿಸಲು ಉದ್ದೇಶಿಸಲಾಗಿದೆ. 


2020-21 ರ ಆಯವ್ಯಯದಲ್ಲಿ, 'ತುಂಗಭೆದ್ರಾ ಜಲಾಶಯದ''ನೀರಿನ 
ಸಂಗ್ರಹಣಾ ಸಾಮರ್ಥ್ಯದ ಕೊರತೆಯನ್ನು ನೀಗಿಸಲು ಪರ್ಯಾಯ 
ಹರಿವು ನಾಲೆ ಮೂಲಕ ನವಲಿ ಹತ್ತಿರ ಸಮತೋಲನ ಜಲಾಶಯ 


ನಿರ್ಮಿಸುವ ಯೋಜನೆಯ ವಿಸ್ತೃತ ಯೋಜನಾ ವರದಿಯನ್ನು 


ತೆಯಾರಿಸಲು ರೂ20.00 ಕೋಟಿಗಳ ಅನುದಾನವನ್ನು ಒದಗಿಸುವ 
ಬಗ್ಗೆ ಘೋಷಣೆಯಾಗಿರುತ್ತದೆ. 


ಸಂಖ್ಯೆ:ಜಸಂಇ 22 ಎಂಎಲ್‌ಎ 2020 


(ರಮೇಶ್‌ ಲ. ಜಾರಕಿಹೊಳಿ) 
ಜಲಸಂಪನ್ಮೂಲ ಸಚಿವರು 


